ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ರಹಿತ ಪ್ರಶ್ನೆ 


ದಿನಾಂಕ: 15-03-2021 ಪ್ರಶ್ನೆ ಸಂಖ್ಯೆ: ೨74(1306) 

ಸದಸ್ಯರ ಹೆಸರು ಮತ್ತು ಕೇತ್ರ: ಶ್ರೀಕೆ. ಗೋವಿಂದರಾಜ್‌(ವಿಧಾನಸಭೆಯಿಂದ ಚುನಾಯಿತರಾದವರು) 
ಉತ್ತರ ನೀಡಬೇಕಾದ ದಿನಾ೦ಕ: 15-03-2021 

ಉತ್ತರಿಸುವ ಸಚಿವರು: ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕಣ ಹಾಗೂ ಸಕಾಲ ಸಚಿವರು 


ವಿಷಯ: ರಾಜ್ಯದ ಗಂಥಾಲಯಗಳಿಗೆ ಒದಗಿಸುವ ಪುಸ್ತಕ ಆಯ್ಕೆ, ಖರೀದಿಯಲ್ಲಿನ ಅಕ್ರಮ ತಡೆ ಬಗ್ಗೆ 


(ಅ) ರಾಜ್ಯದಲ್ಲಿರುವ ಸರ್ಕಾರಿ ಗಂಥಾಲಯಗಳ ಸಂಖ್ಯೆ ಎಷ್ಟು; (ಜಿಲ್ಲಾವಾರು, 
ತಾಲ್ಲೂಕುವಾರು ಪ್ರತ್ಯೇಕ ಮಾಹಿತಿ ಒದಗಿಸುವುದು) 


(ಆ) ಸದರಿ ಗ್ರಂಥಾಲಯಗಳಿಗೆ ವಿವಿಧ ವಿಷಯಗಳ ಪುಸ್ತಕಗಳ ಆಯ್ತೆ, ಸರಬರಾಜು 
ನಿಟ್ಟಿನಲ್ಲಿ ಸರ್ಕಾರವು ಅನುಸರಿಸುತಿರುವ ಮಾನದಂಡ ಹಾಗೂ ನಬಿಯಮಾವಳಿಗಳೇನು; 
(ಮಾಹಿತಿ ಒದಗಿಸುವುದು) 


(ಇ) ಕಳೆದ 3 ವರ್ಷಗಳ ಅವಧಿಯಲ್ಲಿ ವಿವಿಧ ಲೇಖಕರ ಪ್ರಕಾಶನ ಸಂಸ್ಥೆಗಳಿಂದ 
ಖರೀದಿಸಲಾದ ಪುಸಕಗಳ ಪ್ರಮಾಣ ಎಷ್ಟು; (ಪಾವತಿಸಲಾದ ಅನುದಾನ, ಪ್ರಕಾಶನ ಸಂಸ್ಥೆ, 
ಪ್ರಕಾಶಕರ ಪ್ರತ್ಯೇಕ ಮಾಹಿತಿ ಒದಗಿಸುವುದು) 


(ಈ) ಸರ್ಕಾರವು ಖರೀದಿಸುವ ಪುಸ್ತಕಗಳ ಆಯ್ಕೆ ಖರೀದಿ, ಪುಟಗಳ ಗುಣಮಟ್ಟಿದಲ್ಲಿ ವ್ಯಾಪಕ 
ಬ್ರಷ್ಮಾಚಾರ, ಅಧಿಕಾರಿಗಳ ಸ್ವಹಿತಾಸಕ್ತಿ ಕುರಿತ ದೂರುಗಳ ಬಗ್ಗೆ ಸರ್ಕಾರವು ಗಂಭೀರವಾಗಿ 
ಆಲೋಚಿಸಿದೆಯೇ; ಹಾಗಿದ್ದಲ್ಲಿ ಈ ನಿಟ್ಟಿನಲ್ಲಿ ಸರ್ಕಾರವು ಕೈಗೊಂಡ ಕ್ರಮಗಳೇನು? 
(ಸಂಪೂರ್ಣ ಮಾಹಿತಿಯನ್ನು ಒದಗಿಸುವುದು) 


